ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1838(2174) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ:  ಕರ್ನಾಟಿಕದ ಪಾವಗಡದಲ್ಲಿ ಸ್ಥಾಪಿಸಿರುವ ಸೋಲಾರ್‌ ಪಾರ್ಕ್‌ ಬಗ್ಗೆ 


(ಅ) ಕರ್ನಾಟಕದ ಪಾವಗಡದಲ್ಲಿ ಸ್ಥಾಪಿಸಿರುವ ಸೋಲಾರ್‌ ಪಾರ್ಕ್‌ನ ಅಭಿವೃದ್ಧಿ ಮತ್ತು 
ಕಾಮಗಾರಿ ಮಾಡಿರುವ ವೆಚ್ಚವೆಷ್ಟು ; 


(ಆ) ಪಾವಗಡದ ಸೋಲಾರ್‌ ಪಾರ್ಕ್‌ನಲ್ಲಿ ಸ್ಥಾಪಿಸಿರುವ ಸೋಲಾರ್‌ ವಿದ್ಯುತ್‌ನ 
ಸಾಮಥ್ಯವೆಷ್ಟು ; 


(ಇ) ಸದರಿ ಪಾರ್ಕ್‌ನಲ್ಲಿ ಸ್ಥಾಪಿಸಲಾಗಿರುವ ಸೋಲಾರ್‌ ವಿದ್ಯುತ್‌ ಉತ್ಪಾದನಾ ಘಟಕವನ್ನು 
ಯಾವ ಯಾವ ಸಂಸ್ಥೆಗಳ ಮುಖಾಂತರ ಸ್ಮಾಪಿಸಲಾಗಿದೆ ; (ಅವುಗಳ ಸಾಮಥ್ರ್ಯವನ್ನು 
ಒದಗಿಸುವುದು) 


(ಈ) ಈ ಸೋಲಾರ್‌ ಪಾರ್ಕ್‌ನಲ್ಲಿ ಉತ್ಪಾದಿಸಲ್ಪಡುವ ವಿದ್ಯುತ್‌ನ್ನು ಯಾವ ದರದಲ್ಲಿ ಖರೀದಿ 
ಮಾಡಲಾಗುತ್ತಿದೆ ಮತ್ತು ಈ ವಿದ್ಯುತ್‌ ಉತ್ಪಾದಕ ಸಂಸ್ಥೆಗಳೊಂದಿಗೆ ಎಷ್ಟು ವರ್ಷಕ್ಕೆ ಕರಾರು 
ಮಾಡಿಕೊಳ್ಳಲಾಗಿದೆ; 


(ಉ) ಈ ಸೋಲಾರ್‌ ಪಾರ್ಕ್‌ನ್ನು ಅಭಿವೃದ್ಧಿಪಡಿಸಿದ ನಂತರ ರಾಜ್ಯದ ರೈತರಿಗೆ ವಿದ್ಯುತ್‌ 
ಸರಬರಾಜಿನಲ್ಲಿ ಆಗಿರುವ ಅನುಕೂಲಗಳೇನು ಮತ್ತು ಎಸ್ಕಾಂಗಳ ಮೇಲೆ ಆಗಿರುವ 
ಪರಿಣಾಮಗಳೇನು? 


